ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 31-03-2021 ಪ್ರಶ್ನೆ ಸಂಖ್ಯೆ: 3034(2463) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎನ್‌. ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾಂಕ: 31-03-2021 
ಉತ್ತರಿಸುವ ಸಚಿವರು: ಕಂದಾಯ ಸಚಿವರು 
ವಿಷಯ: ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿದ ಕುರಿತ 


(ಅ) ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ತಾಲ್ಲೂಕಿನ ಬೇಗೂರು ಹೋಬಳಿಯ 
ಹುಳಿಮಾವು ಗ್ರಾಮದ ಸರ್ಮೆ ನಂ 63 ರಲ್ಲಿ 5 ಎಕರೆ ಸ್ಥಳವನ್ನು ಇಸ್ಲಾಮಿಯಾ ಇನ್ಸ್‌ಟಿಟ್ಯೂಟ್‌ 
ಆಫ್‌ ಟೆಕ್ನಾಲಜಿ ಕಾಲೇಜು ಶಿಕ್ಷಣ ಸಂಸ್ಥೆಯವರು ಅಕ್ರಮವಾಗಿ ಒತ್ತುವರಿ ಮಾಡಿದ ಜಾಗದಲ್ಲಿ 
ಕಟ್ಟಿಡ ಕಟ್ಟಿಲು ಆರಂಭಿಸಿದ ದಿನದಿಂದ ಸದರಿ ಕಟ್ಟಿಡ ಕಾಮಗಾರಿ ಪೂರ್ಣಗೊಂಡ 
ದಿನಾಂಕದವರೆಗೆ ಸದರಿ ಸ್ಥಳದ ಅಧಿಕಾರ ವ್ಯಾಪ್ಲಿಯಲ್ಲಿ ಕರ್ತವ್ಯ ನಿರ್ವಹಿಸಿದ ತಹಶಿಲ್ದಾರ್‌, 
ಎಸಿ ಮತ್ತು ಡಿಸಿಗಳು ಕರ್ತವ್ಯ ನಿರ್ವಹಿಸಿದ ಅವಧಿಯೊಂದಿಗೆ ಮಾಹಿತಿ ನೀಡಿ ; 


(ಆ) ಸದರಿ ಅಕ್ರಮವಾಗಿ ಒತ್ತುವರಿ ಮಾಡಿದ ಜಾಗವನ್ನು ತೆರವುಗೊಳಿಸಲು ಯಾವುದೇ 
ಪ್ರಯತ್ನ ಪಡದೆ ಸದರಿ ಸಳ ವನ್ನು ಅಕ್ರಮವಾಗಿ ಒತ್ತುವರಿ ಮಾಡಿದ ಸಂಸ್ಥೆಯವರು 
ಅನುಭವಿಸಿಕೊಂಡು ಬರುತ್ತಿದ್ದಾರೆ ಈ ಬಗ್ಗೆ ಸರ್ಕಾರಕ್ಕೆ ವರದಿ ನೀಡಿದ ಎಸಿ ಯವರ ವಿರುದ್ಧ 
ಯಾವ ಶಿಸ್ತು ಕಮ ಕೈಗೊಳ್ಳಲಾಗಿದೆ; ಅಕ್ರಮಕ್ಕೆ ಸಹಕರಿಸಿದ ಆಧಾರದಲ್ಲಿ ಇವರ ಮೇಲೆ 
ಕ್ರಿಮಿನಲ್‌ ಕೇಸು ದಾಖಲು ಮಾಡದಿರಲು ಕಾರಣವೇನು ; 


(ಇ) ಕೋಟ್ಯಾಂತರ ರೂ ಬೆಲೆಬಾಳುವ ಸರ್ಕಾರಿ ಸ್ಥಳವನ್ನು ಅಕ್ರಮವಾಗಿ ಒತ್ತುವರಿ ಮಾಡಿ 
ಕಟ್ಟಡ ನಿರ್ಮಿಸಲು ಸಹಕರಿಸಿದ ತಹಶಿಲ್ದಾರ್‌ ಎಸಿ ಮತ್ತು ಡಿಸಿ ಗಳ ಆಸ್ಲಿಗಳನ್ನು 
ವಶಪಡಿಸಿಕೊಂಡು ಸರ್ಕಾರಕ್ಕಾದ ಎಲ್ಲಾ ನಷ್ಟವನ್ನು ವಸೂಲಿ ಮಾಡಲು ಸರ್ಕಾರ 
ಕೈಗೊಂಡ ಕ್ರಮಗಳೇನು; ಸದರಿ ಅಧಿಕಾರಿಗಳ ಆಸ್ಲಿಯನ್ನು ಯಾವಾಗ 
ವಶಪಡಿಸಿಕೊಳ್ಳಲಾಗುವುದು? 


